(at 


ಸಂ. 


ಅ) 


ಆ) 


ಇ) 


ಈ) 


ಕರ್ನಾಟಕ ವಿಧಾನ ಪರಿಷತು 


ಸಂಖೆ i; 578 
ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ 


ಸದಸ್ಯರ ಹೆಸರು : 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ : 17.12.2021 


ಮಾನ್ಯ ಯೋಜನೆ, ಕಾರ್ಯಕ್ರಮ 


ತರಿಸ 
ಹಾಸುವ ಸಚಿವರು ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


ಪನ್ನ ಉತ್ತರ 


ಡಾ:ನಂಜುಂಡಪ್ಪ ಸಮಿತಿ ವರದಿ ಪ್ರಕಾರ ರಾಜ್ಯದ ಹಿಂದಿನ 114 ಡಾಃ ಔ.ಎಂ.ನಂಜುಂಡಪ್ಪ ಪ್ರಾದೇಶಿಕ ಅಸಮತೋಲನ 
ತಾಲ್ಲೂಕುಗಳಲ್ಲಿ ಅರುವ ಅಸಮಾನತೆ ಹೋಗಲಾಡಿಸಲ್ಲು, 35 ನಿವಾರಣಾ ಉನ್ನತಾಧಿಕಾರ ಸಮಿತಿಯ 35 ಅಂಶಗಳನ್ನು 
ಅಂಶಗಳನ್ನು ಆಧರಿಸಿ, ಒಂದು ಸಮಗ್ರ ವರದಿಯನ್ನು ಸಲ್ಲಿಸಿದ್ದು, ಆಧಾರಿಸಿ ಶಿಫಾರಸ್ಸುಗಳನ್ನು ನೀಡಿದ್ದು, ವಿವರಗಳನ್ನು 
ಈ ವರದಿಯಲ್ಲಿನ ಮುಖ್ಯ ಶಿಫಾರಸ್ಸುಗಳು ಯಾವುವು ಮತ್ತು ಅನುಬಂಧ-1ರಲ್ಲಿ ನೀಡಲಾಗಿದೆ. 
ಅವುಗಳ ಅನುಷ್ಲಾನ ಯಾವ ಹಂತದಲ್ಲಿದೆ; ಡಾ:ಡಿ.ಎಂ.ನ೦ಜುಂಡಪ್ಪರವರ ಶಿಫಾರಸ್ಸಿನ ಅನ್ವಯ 
ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ: ಯೋಇ 72 
ಯೋವಿವಿ 2005/2006ರಲ್ಲಿ 19 ಮುಖ್ಯ ಶಿಫಾರಸ್ಸುಗಳನ್ನು 
ಅನುಷ್ಠಾನಗೊಳಿಸಲು 2007-08 ರಿಂದ 202- 
22ರವರೆಗೆ 31 ಇಲಾಖೆಯ 172 ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. 
ಮ್‌ 
ಕಳೆದ 3 ವರ್ಷಗಳಲ್ಲಿ ಇಲಾಖಾವಾರು ಮತ್ತು 
ವರ್ಷವಾರು ಅನದಾನದ ಮಾಹಿತಿಯನ್ನು ಅನುಬಂಧ- 
2ರಲ್ಲಿ ನೀಡಲಾಗಿದೆ. 


ಡಾ: ನಂಜುಂಡಪ್ಪರವರ ವರದಿ ಆಧರಿಸಿ, ವಿವಿಧ ಇಲಾಖೆಗಳ 
ಅಭಿವೃದ್ಧಿಗಾಗಿ ಅನುದಾನವನ್ನು ಕೆಲವೊಂದು ಆಧಾರಿತ 
ಅಂಶಗಳಿಗೆ ನೀಡುತ್ತಿರುವುದು ನಿಜವೇ; ಹಾಗಿದ್ದಲ್ಲಿ ಕಳೆದ 3 
ವರ್ಷಗಳಲ್ಲಿ ಇಲಾಖಾವಾರು ಮತ್ತು ವರ್ಷವಾರು ನೀಡಿರುವ 
ಅನುದಾನವೆಷ್ಟು; (ಸಂಪೂರ್ಣ ಮಾಹಿತಿ ನೀಡುವುದು) 
ಡಾ: ನಂಜುಂಡಪ್ಪ' ಸಮತ ಶಿಫಾರಸ್ಪಿನ ಅನ್ನಯ ಪ್ರತಿ ವರ್ಷ] ಯೋಜನಾ ಇಲಾಖೆಯ "ವಿಶೇಷ ಅಭಿವೃದ್ಧಿ 
ಯೋಜನೆಯಡಿ ಯಾವುದೇ ಅನುದಾನ ಬಿಡುಗಡೆ 
ಮಾಡುವ ವ್ಯವಸ್ಥೆ ಇರುವುದಿಲ್ಲ. 


ಇಲಾಖೆಗಳಿಗೆ ರಸ್ತೆ ಅಭಿವ ದ್ಲಿಗೆ ಅನುದಾನ ಬಿಡುಗಡೆ 
ಮಾಡುತ್ತಿರುವುದು, 2020-21 ಮತ್ತು 2021-22ನೇ 
ಸಾಲುಗಳಲ್ಲಿ ಈ ಇಲಾಖೆಗಳಿಗೆ ಇನ್ನು ಅನುದಾನ ಬಿಡುಗಡೆ 
ಆಗದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ 
ಬಿಡುಗಡೆ ಮಾಡದಿರಲ್ಲು ಕಾರಣವೇನು ಮತ್ತು ರಾಜ್ಯ ಸರ್ಕಾರ 
| ತನ್ನ ವಿವೇಚನ ಅಡಿಯಲ್ಲಿ ಅನುದಾನ ಬಿಡುಗಡೆ ಮಾಡಲು 
ಸಾಧ್ಯವಿಲ್ಲವೆಂಬುದನ್ನು ಅರಿತಿದೆಯೇ; ಹಾಗಿದ್ದಲ್ಲಿ, ಕೈಗೊಂಡಿರುವ 
ತಮಗಳೇನು; ಜಾರಿಯಲ್ಲಿಯಿರುವುದಿಲ್ಲ. 

ಕಳೆದ ದಶಕಗಳಲ್ಲಿ ರಾಜ್ಯದಲ್ಲಿ ರಚಿತವಾಗಿರುವ ಜಿಲ್ಲೆಗಳಲ್ಲಿ ನಂಜುಂಡಪ್ಪ 'ವರದಿಯು ಜಿಲ್ಲೆಗಿಗೇ ಸಂಬಂದಸಿರಡಾ, 
ಡಾ:ನಂಜುಂಡಪ್ಪ  ಸಮುತ್ತಿ ಮಾಡಿರುವ ಶಿಫಾರಸ್ಸುಗಳು ತಾಲ್ಲೂಕುಗಳ ದುಸೃತ್ತಿ ಸೂಚ್ಯಾಂಕಗಳ ಅನುಗುಣವಾಗಿ 
ಅನುಷ್ಠಾನವಾಗದೇ, ಪ್ರಾದೇಶಿಕ ಅಸಮಾನತಿ ಹೆಚ್ಚಾಗಿರುವುದು | ಅನುದಾನ ಹಂಚಿಕೆ ಮಾಡಲಾಗುತ್ತದೆ. ಹೊಸದಾಗಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಸಂಪೂರ್ಣ ರಚನೆಯಾಗಿರುವ ತಾಲ್ಲೂಕುಗಳು ಸಹ 


ಲೋಕೋಪಯೋಗಿ, ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಗಳು ಸೇರಿದಂತೆ ಅನುಷಾನ 
ಇಲಾಖೆಗಳೇ ಅನುದಾನ ಬಿಡುಗಡೆ ಮಾಡುತ್ತವೆ. 


ವಿಶೇಷ ಅಭಿವೃದ್ಧಿ ಯೋಜನೆಯಲ್ಲಿ ವಿವೇಚನ 
ಅಡಿಯಲ್ಲಿ ಅನುದಾನ ಬಿಡುಗಡೆ ಮಾಡುವ ಪದ್ಧತಿ 


Page 1 of2 


ಉತ್ತರ 


ಮಾಹಿತಿ ನೀಡುವುದು; ಸೇರ್ಪೆಡೆಗೊಂಡಿರುತ್ತವೆ. ಆದ್ದರಿಂದ ಪ್ರಾದೇಶಿಕ, 
ಅಸಮಾನತೆ ಹೆಚ್ಚಾಗಿರುವ ಬಗ್ಗೆ ಯಾವುದೇ ವರದಿ 
ಸ್ಲೀಕೃತವಾಗಿರುವುದಿಲ್ಲ. 


-ಯಾವುದೇ ಇಲ್ಲ- 


ಡಾ: ನಂಜುಂಡಪ್ಪ ಸಮಿತಿಯ ವರದಿಯನ್ನು ಯಥವತ್‌ ಆಗಿ 
ಅನುಷ್ಠಾನಗೊಳಿಸುವ ಬದಲು ರಾಜ್ಯ ಸರ್ಕಾರ ಈ ವರದಿಯನ್ನು 
ಕೈಬಿಡಲು ನಿರ್ಧರಿಸಿರುವುದು ನಿಜವೇ; ಹಾಗಿದ್ದಲ್ಲಿ ಇದರ 
ಹಿಂದಿರುವ ಬಲವಾದ ಕಾರಣಗಳೇನು? (ಸಂಪೂರ್ಣ ಮಾಹಿತಿ 
ನೀಡುವುದು) 


ಉ) 


ಪಿಡಿಎಸ್‌ 73 ಎಸ್‌ಡಿಪಿ 2021 


ರತ್ನ) 
ಸಚಿವರು, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
J - ಮತ್ತು ಸಾಂಖ್ಯಿಕ ಇಲಾಖೆ. 


Page 20f2 


: ಗುಲ್ಬರ್ಗಾ ಕೇಂದ್ರ ಸ್ಥಾನವಿರುವಂತೆ ಉತ್ತರ ಕರ್ನಾಟಕದಲ್ಲಿ 


ಅನುಬಂಧ-1 


ಪ್ರಾದೇಶಿಕ ಅಸಮಾತೋಲನ ನಿವಾರಣಾ ಉನ್ನತಾಧಿಕಾರ ಸಮಿತಿಯ ಶಿ ರಸುಗಳು:- 
ರ ಆಬಾರಣಾ ಉನ್ನತಾಧಿಕಾರ ಸಮಿತಿಯ ಶಿಫಾರಸ್ತುಗಳು 


114 ಹಿಂದುಳಿದ ತಾಲ್ಲೂಕುಗಳ ಅಭಿವೃದ್ಧಿಗಾಗಿ ರೂ.16000 ಕೋಟಿಗಳ ಎಂಟು ವರ್ಷಗಳ ವಿಶೇಷ 
ಯೋಜನೆಯನ್ನು ತಯಾರಿಸುವುದು. 


: ನಿಮ್ಹಾನ್ಸ್‌ ಮಾದರಿಯಲ್ಲಿ ಧಾರವಾಡದ ಹುಚ್ಚಾಸ್ಪತ್ರೆಯನ್ನು ಸಜ್ಜುಗೊಳಿಸುವುದು. 


[*°) 


- ಕೊಡಗು ಜಿಲ್ಲೆಯಲ್ಲಿ ಸೈನಿಕ ಶಾಲೆಯ ಸ್ಥಾಪನೆ, 
- ಗುಲ್ಬರ್ಗಾದಲ್ಲಿ ಕೇಂದ್ರಿಯ ವಿಶ್ವವಿದ್ಯಾಲಯದ ಸ್ಥಾಪನೆ, ರಾಯಚೂರಿನಲ್ಲಿ ಐ.ಐ.ಟಿ ಹಾಗೂ ಬೆಳಗಾಂ 


ಅಥವಾ ಧಾರವಾಡದಲ್ಲಿ ಐ.ಐ.ಎಂ ಸ್ಥಾಪನೆ, ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಜವಾಹರಲಾಲ್‌ 
ನೆಹರೂ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸುವುದು. 


- ಪ್ರತೀ ಜಿಲ್ಲೆಯಲ್ಲಿ ಒಂದು ರೈತರ ತರಬೇತಿ ಕೇಂದ್ರ ಹಾಗೂ 6 ಪ್ರಾದೇಶಿಕ ಅಭಿವೃದ್ಧಿ ತರಬೇತಿ 


ಕೇಂದ್ರಗಳ ಸ್ಥಾಪನೆ. 


- ಬೆಂಬಲ ಬೆಲೆ ನೀತಿಯ ಪರಿಣಾಮಕಾರಿಯಾದ ಅನುಷ್ಠಾನಕ್ಕಾಗಿ ರೂ.1 ಸಾವಿರ ಕೋಟಿಗಳ ಕೃಷಿ 


ಉತ್ಪನ್ನ ಬೆಲೆಗಳ ನಿಯಂತ್ರನ ನಿಧಿ ಸ್ಥಾಪನೆ. 


ಕೃಷಿಸಾಲ ಅಭಿವೃದ್ಧಿ ಕಂಪನಿಯ ಸ್ಥಾಪನೆ. 


[se] 


- ಬೀದರ್‌ನಲ್ಲಿ ಪಶುಸಂಗೋಪನಾ ವಿಶ್ವವಿದ್ಯಾಲಯದ ಸ್ಥಾಪನೆ. 


- ಬೀದರ್‌ನಲ್ಲಿ ಸಾರ್ವಜನಿಕ ವಲಯದಲ್ಲಿ ಗೃಹ ತ್ಯಾಜ್ಯ ಪರಿಷ್ಠರಣ ಸ್ಥಾವರ (Effluent treatment 


plant) ಸ್ಥಾಪನೆ, 


. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಿಂದ ತಾಲ್ಲೂಕುವಾರು ಎಸ್‌.ಎನ್‌.ಡಿ.ಪಿ. ತಯಾರಿ. 

- ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ರಚನೆ. 

- ಹುಬ್ಬಳಿ, ಗುಲ್ಲಗಾ ಮತ್ತು ಬಾಗಲಕೋಟೆಗಳಲ್ಲಿ ಐ.ಟಿ.ಪಾರ್ಕ್‌ ಸ್ಥಾಪನೆ. 

) ಪ್ರದೇಶಾಭಿವೃದ್ಧಿ ಮಂಡಳಿಗಳನ್ನು ರದ್ದುಪಡಿಸುವುದು. 

: ಹೆಲ್ಲಾ ಮತ್ತು ಪ್ರಾದೇಶಿಕ ವಿಭಾಗದ ಪುನರಚನೆ. 

* ಐಸ್‌.ಎನ್‌.ಡಿ.ಟಿ ಮುಂಬ್ಯೆ ಇದರ ಮಾದರಿಯಲ್ಲಿ ಹಾಸನ, ದಾವಣಗೆರೆ ಮತ್ತು ವಜಾಪುರಗಳಲ್ಲಿ 


ಮಹಿಳಾ ವಿಶ್ವವಿದ್ಯಾಲಯಗಳನ್ನು ಸ್ಥಾಫಿಸುವುದು. 


- ಉತ್ತರ ಕರ್ನಾಟಕದ ಕಾರ್ಯ ವ್ಯಾಪ್ತಿಗೆ ಒಳಪಡುವಂತೆ ಪ್ರತ್ಯೇಕ ಕರ್ನಾಟಕ ರಾಜ್ಯ ಹಣಕಾಸು 


ನಿಗಮವನ್ನು ಸ್ಥಾಪಿಸುವುದು. 


Page 1 of 3 


17. ಸರಕು ಮಂಡಳಿಗಳನ್ನು ಸ್ಥಾಪಿಸುವುದು. 


18. ಗುಲ್ಬರ್ಗ ಮತ್ತು ಹುಬ್ಬಳ್ಳಿಯಲ್ಲಿ ಹೈಕೋರ್ಟ ಬೆಂಚ್‌ ಸ್ಥಾಪನೆ. 


19. ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ. 


Page 2 of 3 


ಳಾ: ಜಟ 


ಅನುಬಂಧ-2 
2018-19, 2019-20 ಹಾಗೂ 2020-21ನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ನಿಗದಿ 
ಪಡಿಸಿದ ಅನುದಾನದ ವಿವರ:- 
(ರೂ.ಕೋಟಿಗಳು) 


2020-21ನೇ 
ಸಾಲಿನಲ್ಲಿ ನಿಗದಿ 


2019-20ನೇ 
ಸಾಲಿನಲ್ಲಿ ನಿಗದಿ 
ಅನುದಾನ 


2018-19ನೇ 
ಸಾಲಿನಲ್ಲಿ ನಿಗದಿ 
ಅನುದಾನ 


194,53 


13 


es — 
5 


ಅಲ್ಪಸಂಖ್ಯಾತರ ಇಲಾಖೆ 


ಯೋಜನೆ (KKRDB) 


Page 3 of 3 


